ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ನೆರೆ ಹಾವಳಿಗೆ ತುತ್ತಾದ ಸರ್ಕಾರಿ ಶಾಲಾ ಕಟ್ಟಿಡಗಳ ಪುನರ್‌ ನಿರ್ಮಾಣದ ಬಗ್ಗೆ 
ಶ್ರೀ ಕೆ. ಗೋವಿಂದರಾಜ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 


400 (475) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕಣ ಮತ್ತು ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಕಳೆದ ವರ್ಷ ಉಂಟಾದನೆರೆ ಹಾವಳಿಗೆ ಸಿಲುಕಿರುವ ಜಿಲ್ಲೆಗಳು ಎಷ್ಟು ; 
(ಆ) ಹಾನಿಗೊಳಗಾದ ಪ್ರಾಥಮಿಕ ಶಾಲೆಗಳು ಹಾಗೂ ಪ್ರೌಡ ಶಾಲೆಗಳು ಎಷ್ಟು ; ಹಾನಿಯ ಪ್ರಮಾಣ ಎಷ್ಟು 


(ಇ) ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ ಹಾನಿಗೊಳಗಾದ ಶಾಲೆಗಳ ಪುನರ್‌ ನಿರ್ಮಾಣ ಕಾರ್ಯದ ಪ್ರಗತಿ ಎಷ್ಟು 
; ಹಾಗೂ ಪ್ರವಾಹದ ಕಾರಣ ಶಿಕ್ಷಣ ಸೌಲಭ್ಯದಿಂದ ವಂಚಿತರಾದ ಸಾವಿರಾರು ಮಕ್ಕಳ ಶಿಕ್ಷಣ 
ಮುಂದುವರಿಕೆಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಈ) ಶಾಲೆಗಳ ಪುನರ್‌ ನಿರ್ಮಾಣಕ್ಕೆ ಬೇಕಾದ ಹಣವೆಷ್ಟು ; ಇದುವರೆವಿಗೂ ಸರ್ಕಾರದಿಂದ ಎಷ್ಟು ಹಣ 
ಬಿಡುಗಡೆಯಾಗಿದೆ? 


